(7) 


@ 
|e) 
GL 
g 
ಯಿ 
ಲ 
@ 


[cd 
ಔಐಶಿಂಎಂಣ/ 


(3) 


74 


ರಾಮ್‌ಗೋಪಾಲ್‌ (ರಾಮ್‌ಜಿ) ವಲ್ಲತ್‌ 


ನಾವು ಪ್ಲೂಟೊಪಿನ ಇರುವಿಕೆಯನ್ನು ಪತ್ತೆ ಹಚ್ಚಿದ್ದು ಹೇಗೆ? ಮೊದಲು ಗ್ರಹವೆಂದು ಪರಿಗಣಿಸಲ್ಪಟ್ಟ ಪ್ಲೂಟೊ ಆಮೇಲೆ 
ಕುಬ್ಬಗ್ರಹವೆಂದು ಮರುವರ್ಗೀಕರಣಗೊಂಡಿದ್ದು ಏಕೆ? ಬ್ರಹ್ಮಾಂಡದಲ್ಲರುವ ಇತರ ಕುಬ್ದಗ್ರಹಗಳ ಬಗ್ಗೆ ನಮಗೇನು ತಿ೪ದಿದೆ? 
ಯಾವುದೇ ಆಕಾಶಕಾಯವು ಗ್ರಹವೇ, ಅಲ್ಲವೇ ಎಂದು ನಾವು ಹೇಗೆ ತೀರ್ಮಾನಿಸುತ್ತೇವೆ? ಇದೆಲ್ಲವನ್ನು ಕುರಿತು 


ವಿವರಣೆಯನ್ನು ಪ್ಲೂಟೊವಿನ ಮಾತಿನಲ್ಲಯೇ ಕೇರಿ. 


ಈೇ ಬದುಕೇ ಎಂಥ ಅನ್ಯಾಯ ಮೋಡಿ! ನಾನು ನನ್ನು 
ಪಾಡಿಗೆ ನಿಮ್ಮೆಲ್ಲರಿಂದ ಬಹುದೂರ ಎಲ್ಲೋ ನೆಮ್ಮದಿಯಾಗಿ 
ಬದುಕಿಕೊಂಡಿದ್ದೆ. ಘೇ ಸೌರ ವ್ಯೂಹದ ಅಂಚಿನಲ್ಲೆಲ್ಲೋ 
ನನ್ನ ಬದುಕು ನಿಶ್ಲಿಂತವಾಗಿತ್ತು. ಹೀಗಿರುವಾಗ ಒಂದು ದಿನ 
ನೀವು ನನ್ನನ್ನು "ಪತ್ತೆ ಹಚ್ಚಿದಿರಿ' ಮತ್ತು. ನನಗೆ ಒಂದು 
ಗ್ರಹದ ಸ್ಥಾನಮಾನವನ್ನು ನೀಡಿದಿರಿ. ತದನಂತರ ನನ್ನನ್ನು 
ವ್ಯವಸ್ಥಿತವಾಗಿ ಅವಮಾನಿಸುತ್ತಾ ಬಂದಿರಿ. ಇಂದು, ನನ್ನನ್ನು 


ಗ್ರಹಗಳ ಕೂಟದಿಂದಲೇ ಹೊರದ್ಬದಿರಿ. ಇದೆಂಥಾ ನ್ಯಾಯ, 


ಮಾರಾಯರೆ?! 


ನಿಮಗೆ ನನ್ನನ್ನು ಕಂಡುಹಿಡಿಯುವುದು ಅಷ್ಟು 
ಸುಲಭವಾಗಿರಲಲ್ಲ. ಅದಕ್ಕಾಗಿ ಸಾಕಷ್ಟು ಹುಡುಕಾಟ 
ನಡೆಸಿದಿರಿ. ಇದೆಲ್ಲಾ ಶುರುವಾಗಿದ್ದು 19ನೆ ಶತಮಾನದ 
ಆರಂಭದಲ್ಲಿ. ನಿಮ್ಮ ಗ್ರಹವಾಸಿಗಳಾದ ಕೆಲವು 
ಬದೋಳಶಾಸ್ತ್ರಜ್ಞರು ಯುರೇನಸ್‌ ಗ್ರಹದ ಕಕ್ಷೆಯಲ್ಲ 


| ಐ ವಂಡರ್‌... ಶಾಲಾ ಮರುಶೂೋಧ ಪಪಲಿ ೨೦1೨ 


ನಡೆಯುತ್ತಿರುವ ವಿಪಥನವನ್ನು (perturbation) 
(ನೆರೆಹೊರೆಯ ಆಕಾಶಕಾಯಪೊಂದರ ಆಕರ್ಷಣಿಯ 
ಫಲವಾಗಿ ಯಾವುದೇ ಆಕಾಶಕಾಯದ 
ಗತಿಯಲ್ಲಾಗಬಹುದಾದ ಅಲ್ಲ ವಿಪಥನ) ಗಮನಿಸಿದರು. ಈ 
ವಿಪಥನಕ್ಕೆ ಕಾರಣವೇನಿರಬಹುದು ಎಂಬ ಪಶ್ನೆ ಬಂದಾಗ, 
ಯುರೇನಸ್‌ ಗ್ರಹದ ಕಕ್ಷೆಯಾಚೆಗಿನ ಇನ್ನೂ ನಮಗೆ 
ಗೊತ್ತಿಲ್ಲದ ಯಾವುದೋ ಒಂದು ಗ್ರಹದ ಗುರುತ್ತಾಕರ್ಷಣ 
ಬಲವು ಇದಕ್ಷೆ ಕಾರಣವಿರಬಹುದು ಎಂದು ಮಾತ್ರ 

ಅವರು ವಿವರಿಸಲು ಸಾಧ್ಯವಾಯಿತು. ಹಾಗಾದರೆ "ಆ 

ಗ್ರಹ ಎಲ್ಪದೆ' ಎಂಬ ಹುಡುಕಾಟದ ತೊಡಗಿದ ಅವರ 
ದೃಷ್ಟಿಯು ನೆಪ್ಲೂ ನ್‌ ಗ್ರಹದ ಕಡೆ ಹೊರಳತು. ಆದರೆ 
ನೆಷ್ಲೂ £ನ್‌ ಒಂದರಿಂದಲೇ ಇಷ್ಟೊಂದು ವಿಪಥನ ಸಾಧ್ಯವಿಲ್ಲ 
ಎಂದು ಅವರು 1೨ನೇ ಶತಮಾನದ ಕೊನೆಯ ಹೊತ್ತಿಗೆ 
ಅಂದಾಜಸಿದರು. ಹಾಗಾಗಿ "ಇನ್ನೊಂದು ಯಾವುದೋ 
ರಹವು ಇರಬೇಕು' ಎಂಬುದು ನಿಮ್ಮ ಬಗೋಳಶಾಸ್ತಜ್ಞರ 


ಊಹೆಯಾಗಿತ್ತು. ಈ ಊಹೆಯ ಬೆನ್ನುಹಿಡಿದ ಅವರು "Pet 


X' ಎಂಬ ಅಜ್ಞಾತ ಗ್ರಹದ ಹುಡುಕಾಟದಲ್ಲ ತೊಡಗಿದರು. 
ಅಂತೂ ಕೊನೆಗೂ 1೨3೦ನೇ ಇಸವಿಯಲ್ಲಿ ಕೈೈಡ್‌ ಬಾಂಬ್ದಾ 
(Clyde Tombaugh) ow ಬಗೋಳವಿಜ್ಞಾನಿಯು ನನ್ನನ್ನು 
“ಪತ್ತೆ” ಹಚ್ಚಿಬಟ್ಟರು. 


ಹೀಗೆ ನನ್ನನ್ನು ಕಂಡುಹಿಡಿದ ನೀವು, ದ್ರೀಕರ ಅಥಧೋಲೋಕದ 


ಅಧಿಪತಿಯಾದ ಪ್ಲೂಟೊವಿನ ಹೆಸರಿಟ್ಟು ನನಗೆ ನಾಮಕರಣ 
ಮಾಡಿದಿರಿ. ಅನೇಕ ಗ್ರಹಗಳನ್ನೊಳಗೊಂಡ ಸೌರವ್ಯೂಹದ 
ಪ್ರತಿಷ್ಠಿತ ಕೂಟದಲ್ಲ ಸದಸ್ಯತ್ವವನ್ನು ತಡಮಾಡದೆ 
ದಯಪಾಲಸಿದಿರಿ. ನನಗೆ ಸಂತೋಷವಾಲುತು. ನೀವು 
ನನ್ನ ದ್ರವ್ಯರಾಶಿಯನ್ನು ಇರುವುದಕ್ಕಿಂತಲೂ ಹೆಚ್ಚಾಗಿ 
ಅಂದಾಜಿಸಿದ್ದಿರಿ. ಅದು ನನ್ನ ತಪ್ಪೇ? ನನ್ನ ದ್ರವ್ಯರಾಶಿಯು 
ನಿಮ್ಮ ಭೂರ್ರಹದಷ್ಟಿದೆ ಎಂಬುದು ನಿಮ್ಮ ಮೊದಲ 
ಅಂದಾಜಾಗಿತ್ತು. ನಂತರ, 1948ರಲ್ಲ ಇನ್ನೂ ಹೆಚ್ಚಿನ ಸೂಕ್ಷ 
ಲೆಕ್ಲಾಚಾರ ಬಳಸಿ ನನ್ನ ದ್ರವ್ಯರಾಶಿಯು ಭೂ ಗ್ರಹದಷ್ಟು 
ಇಲ್ಲ. ಅದಕ್ಕಿಂತ ಕಡಿಮೆ ಮಂಗಳ ಗ್ರಹದಷ್ಟು ಇದೆ ಎ೦ಬ 
ತೀರ್ಮಾನಕ್ಕೆ ಬಂದಿರಿ. ನಂತರ 1೨78ರಲ್ಪ ನೀವು ನನ್ನು 
ಉಪಗ್ರಹವಾದ ಕೆರೋನ್‌ (Charon) ಅನ್ನು ಕಂಡುಹ&ಿಡಿದಿರಿ. 


ಚಿತ್ರ 1 ಪ್ಲೂಟೊ - ಹೊಸದಿಗಂತಗಳು - ಜುಲೈ 14, 2೦1ರ. 
ಪ್ಲೂಟೊಪವಿನ ಸಮೀಪನ ಅಧ್ಯಯನ ಕೈಗೊಳ್ಳಲು ಅಂತರಿಕ್ಷಕ್ಕೆ 
ಉಡಾಲುಸಿದ ಅಂತರಗ್ರಹ ನೌಕೆ Nw ಗಂrzons ತೆಗೆದ ನಾಲ್ಗು 
ಚಿತ್ರಗಳು. ಈ ಚಿತ್ರಗಳನ್ನು ಆಕಾಶನೌಕೆಯು ಪ್ಲೂಟೊಪಿನಿಂದ 
45೦,೦೦೦ ಕಿ.ಮೀ. ದೂರದಲ್ಲದ್ದಾಗ ತೆಗೆದಿದ್ದು. ಪ್ಲೂಟೊ 
ಮೇಲ್ಮೈಯ 2.೭ ಕಿ.ಮೀನಷ್ಟು ವಿಸ್ತೀರ್ಣದ ಸೂಕ್ಷ ವೈಶಿಷ್ಟ್ಯಗಳನ್ನು 
ಕೂಡ ಇದು ತೋರಿಸುತ್ತದೆ. ಚಿತ್ರಕೃಪೆ: Applied Physics Laboratory/ 
Southwest Research Institute, NASA/John Hopkins University. 


URL: https://en.wikipedia.org/wiki/Pluto#/media/File:Nh-pluto-in-true- 


color_2x_JPEG-edit-frame.jpg. License: In Public Domain. 


ಪ್ಲೂಟೋವಿನ ಚಂದ್ರನಾದ ಕೆರೋನ್‌ನ ದ್ರವ್ಯರಾಶಿಯು 
ಪ್ಲೂಟೊಪಿನ ಅರ್ಧದಷ್ಟಿದೆ. ಇವುಗಳ ನಡುವಿನ 
ದವ್ಯರಾಶಿಯ ಈ ಬೃಹತ್‌ ಅನುಪಾತವು ಸೌರವ್ಯೂಹದ 
ರಹ-ಉಪರ್ರಹ ವ್ಯವಸ್ಥೆಯಲ್ಲಯೇ ಅತ್ಯಂತ 
ಅಪೂರ್ವವಾದದ್ದು. ಇದರಿಂದಾಗಿ, ಈ ಎರಡು 
ಆಕಾಶಕಾಯಗಳ ದ್ರವ್ಯರಾಶಿ ಕೇಂದ್ರವು ಪ್ಲೂಟೊವಿನ 
ಹೊರಗಡೆ, ಪ್ಲೂಟೋ ಮತ್ತು ಕರೋನ್‌ಗಳ ನಡುವೆ 
ಇದೆ. ಹಾಗಾಗಿ ಕರೋನ್‌ ಪ್ಲೂಟೊವಿನ ಸುತ್ತ 
ಸುತ್ತುವುದಿಲ್ಲ: ಬದಲಾಗಿ ಪ್ಲೂಟೊ ಮತ್ತು ಕರೋನ್‌ 
ಒಬಟ್ಲಾಗಿ ಅವುಗಳ ದ್ರವ್ಯರಾಶಿ ಕೇಂದ್ರದ ಸುತ್ತ ಸುತ್ತುತ್ತವೆ 
ಮತ್ತು ಅವುಗಳ ಒಂದು ಪರಿಛ್ರಮಣಕ್ಕೆ ಭೂಮಿಯ 6.5 
ದಿನಗಳು ಬೇಕಾಗುತ್ತವೆ. 


ಕೆರೋನ್‌ ಕಕ್ಷೆಯ ಅಧ್ಯಯನದ ಮೇರೆಗೆ ನೀವು ನನ್ನ 
ನಿಜವಾದ ದ್ರವ್ಯರಾಶಿಯು ಭೂಮಿಯ ದ್ರವ್ಯರಾಶಿಯ ೦.1 ಅಲ್ಲ 
ಅಥವ ೦.೦1 ಪಟ್ಟು ಅಲ್ಲ. ಬದಲಗೆ ೦.೦೦218 ಪಟ್ಟು ಇದೆ 
ಎಂದು ಅಂದಾಜನಿದಿರಿ! 


ಹೀಗೆ ಅಂದಾಜು ಮಾಡಿ, ನೀವೇನು ಸುಮ್ಮನಾಗಲಲ್ಲ. 
ಅಂತರಿಕ್ಷವನ್ನು ಅಧ್ಯಯನ ಮಾಡುವ ನಿಮ್ಮ ತಂತ್ರಜ್ಞಾನದಲ್ಲ 
ಹೆಚ್ಚನ ಆವಿಷ್ಠಾರಗಳು ಆಗುತ್ತಿದ್ದಂತೆ, ನೀವು ನನ್ನ 
ಸುತ್ತಮುತ್ತಅನ ನನ್ನ ಇತರ ಸಂಗಾತಿಗಳನ್ನು ಹುಡುಕಲು 
ಸಮರ್ಥರಾದಿರಿ - ಇವುಗಳು ಸೂರ್ಯನಿಂದ ನನ್ಮಷ್ಟೆ 
ದೂರದಲ್ಪರುವ ಇತರ ಆಕಾಶಕಾಯಗಳು. ಇಂತಹ 

ಮೊದಲ ಆಕಾಶಕಾಯವನ್ನು ನೀವು 19೨೭ನೇ ಇಸವಿಯಲ್ಲ 
ಕಂಡುಹಿಡಿದಿದ್ದು ನನಗೆ ಇನ್ನೂ ನೆನಪಿದೆ. ಇಂತಹ ಹಲವಾರು 
ಆಕಾಶಕಾಯಗಳು (ಇವು ಸುಮಾರು 10೦,೦೦೦ದಷ್ಟು ಇವೆ) 
ನಿಮ್ಮ ಕಣ್ಣಿಗೆ ಜಳುತ್ತಿದ್ದಂತೆ, ನೀವದಕ್ಷೆ ಒಟ್ಲಾಗಿ 'ಕ್ಕ್ಯೂಪರ್‌ 
ಬೆಲ್ಡ್‌' (Kuper Blt) ಏಂದು ನಾಮಕರಣ ಮಾಡಿದಿರಿ. ಈ 
ಕ್ಯೂಪರ್‌ ಬೆಲ್ಡ್‌ನಲ್ಲರುವ ಆಕಾಶಕಾಯಗಳು ಸೂರ್ಯನನ್ನು 
ಅವನಿಂದ ಸುಮಾರು 3೦ಸಿ ರಿಂದ 5೦ಸಿನಷ್ಟು ಅಂತರದಲ್ಲಿ 
ಪರಿಭ್ರಮಿಸುತ್ತವೆ. 


Astronomical Unit (AU) - ಖಗೋಳ ಮಾನ ಎಂಬುದು 
ಸೂರ್ಯನಿಂದ ಇತರ ಆಕಾಶಕಾಯಗಳ ನಡುವೆ 
ಇರುವ ಅಂತರವನ್ನು ಅಳೆಯಲು ಬಳಸುವ ಮಾನಕ. 
ಇದನ್ನು ಸೂರ್ಯನಿಂದ ಭೂಮಿಯು ಇರುವ ಸರಾಸರಿ 
ಅಂತರ ಎಂದು ಪರಿಗಣಿಸಲಾಗುತ್ತದೆ. ಇಂದು ಒಂದು 
AUಗೆ (ಖಗೋಳ ಮಾನ) 149೨,5೨7,87೦,7೦೦ 
ಮೀಟರ್‌ಗಳು ಅಥವಾ ಅಂದಾಜು 15೦ ದಶಲಕ್ಷ ಕಿ.ಮೀ 
ಎಂದು ನಿರ್ದಿಷ್ಟವಾಗಿ ಹೇಳಬಹುದು. 


ಐ ವಂಡರ್‌... ಶಾಲಾ ವಿಜಾನದ ಮರುಶೂಧನೆ | ಜಪವಲಿ ೨೦1೨ 75 


ಚಿತ್ರ. 2. ಪ್ಲೂಟೊ, ಪ್ಲೂಲಟಾಯ್ಡ್‌ ಗಳು ಮತ್ತು ಕ್ಯೂಪರ್‌ ಬೆಲ್ಲ್‌. 
ಮೂಲ: NASA (NASA.gov). URL: https://i.ytimg.com/vi/2kNZ6bbHunU/ 
maxresdefault.jpg. License: CC-BY-NC 


ನೀವು ನನ್ನು ಸಂಗಾತಿಗಳನ್ನು ಕಂಡುಹಿಡಿದದ್ದು ನನಗೆ ಒಂದು 
ಕಡೆ ಸಂತೋಷ ತಂದರೂ, ಅದು ನನ್ನ ಸ್ಥಾನಮಾನದಲ್ಲ 
ಮತ್ತಷ್ಟು ಇಳಕೆಗೆ ಕಾರಣವಾಗತೊಡಗಿತು. ನಿಮ್ಮ 
ಬಗೋಳವಿಜ್ಞಾನಿಗಳು, "ನಾನು ನನ್ನ ಸುತ್ತಅನ ಇತರ 
ಗ್ರಹೇತರ ಆಕಾಶಕಾಯಗಳಂತೆಯೇ ಇರುವುದರಿಂದ 

ನಾನು ನಿಜವಾಗಿಯೂ ಒಂದು ಗ್ರಹ ಎಂದು 

ಕರೆಸಿಕೊಳ್ಳಲು ಅರ್ಹನೇ? ಎಂದು ಪ್ರಪ್ಲಿಸತೊಡಗಿದರು. 


ಚಿತ್ರ 3. ಕಕ್ಷೆಯೊಂದರ ಪ್ರಧಾನ ಮತ್ತು ಗೌಣಾಕ್ಷಗಳು. ಮೂಲ: 
Sae1962, Wikimedia Commons. URL: https://en.wikipedia.org/wiki/ 
Semi-major_axis#/media/File:An_image_describing_the_semi-major_ 
and_semi-minor_axis_of_ellipse.svg. License: CC-BY-SA. 


ನನ್ನು ಕಕ್ಷೆಯ ವಿಕೇಂದ್ರಿಯತೆ ೦.೭4೨ರಷ್ಟು ಇದೆ ಮತ್ತು 
ನಾನು 17.14°ಯಷ್ಟು ಬಾಗುತ್ತೇನೆ. ಇದು ಇತರ ಎಲ್ಲಾ 
ಗ್ರಹಗಳ ವಿಕೇಂದ್ರಿಯತೆ ಮತ್ತು ಬಾಗುವಿಕೆಗಿಂತ ತೀರಾ 
ಅಧಿಕವಾಗಿರುವಂಥದ್ದು ಎಂದು ಅವರು ಬೆಟ್ಟುಮಾಡಿ 
ತೋರಿಸತೊಡಗಿದರು. ಈ ಎರಡೂ ಗುಣಲಕ್ಷಣಗಳ ಆಧಾರದ 
ಮೇಲೆ ನೋಡಿದರೆ ನಾನು ಗ್ರಹಗಳಂತಿರದೆ, ಕ್ಯೂಪರ್‌ 
ಬೆಲ್ಲ್‌ನಲ್ಪರುವ ಆಕಾಶಕಾಯಗಳ (Kuiper Belt Objects) 
ರೀತಿಯಲ್ಲ ಇದ್ದೇನೆ ಎಂಬುದು ಅವರ ಅಂಬೋಣವಾಗಿತ್ತು. 
ಹೀಗೆ ನನ್ನ ಅವಮಾನಗಳ ಸರಣಿ ಶುರುವಾಯತು - ನಿಮ್ಮ 
ಗೋಳ ಶಾಸ್ತ್ರಜ್ಞರು ಮತ್ತು ತಾರಾಲಯಗಳು ನನ್ನನ್ನು 
ಗ್ರಹಗಳ ಪಟ್ಟಯುಂದ ಆಚೆಗಿಟ್ಟರು. 


ನನ್ನ ಸಂಕಷ್ಟಗಳಗೆ ಕಕಸವಿಡುವಂತೆ ನಡೆದಿದ್ದು, ನನ್ನು 
ಸೋದರಸಂಬಂಧಿಯಾದ ಎರಿಸ್‌ (£rs)ನ ಪತ್ರೆ. 

ಆಕೆಗೆ ನನಗಿಂತಲೂ ಹೆಚ್ಚು ವಿಕೇಂದ್ರೀಯತೆ. ಅವಳ 
ವಿಕೇಂದ್ರೀಯತೆಯ ಪ್ರಮಾಣ ೦.44ರಷ್ಟು. (ಅವಳು ತನ್ನ 
ಪ್ರತಿ ಪರಿಭ್ರಮಣೆಯಲ್ಲಯೂ ಸೂರ್ಯನಿಂದ ಸಾಕಷ್ಟು ದೂರ, 
ಅಂದರೆ ೨7 ಸಿನಷ್ಟು ದೂರ ಹೋಗುತ್ತಾಳೆ ಮತ್ತು ಹತ್ತಿರ 


ಪ್ರಧಾನ ಅಕ್ಷ (೩; ೩x5), ಅರೆ ಪ್ರಧಾನ ಅಕ್ಷ (Semi Major Axis), ಸೌರದೂರಬಂದು (Apಗೀlಃon), ಸೂರ್ಯಸಮೀಪದ 
ಅಂದು ಅಥವಾ ಉಪಸೌರ (Perihelion), ವಿಕೇಂದ್ರೀಯತೆ (Eಲಗrcty), ಮತ್ತು ಬಾಗುವಿಕೆ (Inclination). 


ಗ್ರಹಗಳು (ಮತ್ತು ಕುಜ್ಬಗ್ರಹಗಳು/ಧೂಮಕೇತುಗಳು) ಸೂರ್ಯನನ್ನು ಅಂಡಾಕಾರದ(ಅಥವಾ ದೀರ್ಫ4ವೃತ್ತ) ಕಕ್ಷೆಯಲ್ಲ 
ಪರಿಭ್ರಮಿಸುತ್ತವೆ. ಅಂಡಾಕೃತಿಯ ಅತ್ಯಂತ ಉದ್ದನೆಯ ವ್ಯಾಸವು ಕಕ್ಷೆಯ ಪ್ರಧಾನ ಅಕ್ಷವಾಗಿರುತ್ತದೆ. ಇದರ ಅರ್ಧವನ್ನು ಅರೆ 
ಪ್ರಧಾನ ಅಕ್ಷ ಎಂದು ಕರೆಯುತ್ತಾರೆ. ಸೌರದೂರಬಂದುವು (ಒಂದು ಗ್ರಹದ ಪಥದಲ್ಲ ಸೂರ್ಯನಿಗೆ ಅತ್ಯಂತ ದೂರವಿರುವ 
ಅಂದು ಮತ್ತು ಸೂರ್ಯಸಮೀಪಜಂದುವು (ಉಪಸೌರ)ಸೂರ್ಯನಿಗೆ ಸುತ್ತುಹಾಕುವ ಗ್ರಹದ ಪಥದಲ್ತ್ಪ ಸೂರ್ಯನಿಗೆ 

ಅತ್ಯಂತ ಸಮೀಪ ಇರುವ ಜಂದು. ವಿಕೇಂದ್ರೀಯತೆಯು ಅಂಡಾಕೃತಿಯು ಎಷ್ಟರ ಮಲ್ಲಗೆ ಜಜ್ಜಲ್ಪಲ್ಲದೆ ಎಂಬುದನ್ನು 
ಸೂಚಿಸುತ್ತದೆ. ಅಂಡಾಕೃತಿಯು ಜಜ್ಜಲ್ಲಡದೆ ಇರುವಾಗ, ಅದು ವೃತ್ತಾಕಾರದಲ್ಪರುತ್ತದೆ ಮತ್ತು ಅದರ ವಿಕೇಂದ್ರೀಯತೆಯು 
ಸೊನ್ನೆಯಾಗಿರುತ್ತದೆ. ಅಂಡಾಕೃತಿಯ ವಿಕೇಂದ್ರಿಯತೆಯು ೦-1 ತನಕ ಬದಲಾಗುತ್ತದೆ. ಒಂದು ಗ್ರಹ (ಅಥವ ಕುಬ್ಬಗ್ರಹ/ 
ಧೂಮಕೇತುವಿನ) ಬಾಗುವಿಕೆಯನ್ನು ಅದರ ಕಕ್ಷೆಯ ಪಥದ ಸಮತಲ ಮತ್ತು ಭೂಮಿಯ ಕಕ್ಷೆಯ ಪಥದ ಸಮತಲ ನಡುವೆ 


ಉಂಟಾಗುವ ಕೋನ ಎಂದು ನಿರೂಪಿಸಲಾಗುತ್ತದೆ. 


76 | ಐ ಪಂಡರ್‌... ಶಾಲಾ ವಿಜಾನದ ಮರುಶೋಧವ | ಹಪಪಲಿ 2019 


ಕೋಷ್ಟಕ 1: ಕೆಲವು ಆಕಾಶಕಾಯಗಳು ಸೂರ್ಯನಿಂದ ಇರುವ ದೂರ, ಅವುಗಳ ವಿಕೇಂದ್ರಿಯತೆ ಮತ್ತು ಬಾಗುವಿಕೆ. 


ee eee 
ಬುಧ 0.307 0.466 ೦.೭2೦5 7.೦೦5 
ಶುಕ್ರ 0.718 0.728 0.೦೦7 3.394 
ಭೂಮಿ ೦.೨83 1.016 0.೦17 0.೦೦೦ 
ಮಂಗಳ 1.381 1666 0.೦೨3 1.851 
ಗುರು 4.೨5೦ 5.454 0.೦48 1305 
ಶನಿ 9.೦೦24 10.086 ೦.೦54 2.484 
ಯುರೇನಸ್‌ 18.33 2೦.1 0.೦47 0.770 
ನೆಪ್ಲೂ $ನ್‌ 2೨.81 30.33 0.೦೦8 1769 
ಪ್ಲೂಟೊ 2೨.66 49.32 0.24೨ 17.14 
ಎರಿಸ್‌ 37.91 ೨7.65 0.440 44.04 


ಮೂಲ: ವಿಕಿಪೀಡಿಯಾದಲ್ಲ ಪ್ರತಿ ಗ್ರಹ/ಕುಜ್ಣಗ್ರಹದ ಬಧ್ಣೆ ಇರುವ ನಿರ್ದಿಷ್ಟ ಮಾಹಿತಿ ಪುಟಗಳು. 


ಬರುವಾಗ ಸುಮಾರು 38 ಸಿನಷ್ಟು ಹತ್ತಿರಬರುತ್ತಾಳೆ - ಇದು 
ಕೆಲವು ಸಲ ನನ್ನ ಕಕ್ಷೆಗಿಂತಲೂ ತುಂಬ ಸಮೀಪವಿರುತ್ತದೆ). 
ಆದರೆ ನನ್ನ ದುರಾದೃಷ್ಟಕ್ಕೆ ಅವಳು ಗಾತ್ರದಲ್ಲ ನನಗಿಂತ ಸ್ವಲ್ಪ 
ಸಣ್ಣಗಿದ್ದರೂ, ಅವಳ ದ್ರವ್ಯರಾಶಿ ನನಗಿಂತ ಶೇ 27ರಷ್ಟು 

ಉಣ ಲ 
ಜಾಸ್ತಿ ಇದೆ. ಎರಿಸ್‌ ಒಬ್ಬಳ ತಾಪತ್ರಯ ಸಾಲದೆಂಬಂತೆ, 


p © ಸೂರ್ಯ » 


ಚಿತ್ರ 4. ಒಂದು ಕಕ್ಷೆಯ ಸೂರ್ಯದೂರಜಂದು ಮತ್ತು ಸೂರ್ಯ 
ಸಮೀಪ ಬಂದು (ಉಪಸೌರ). ಚಿತ್ರಕೃಪೆ: Chris55, Wikimedia Commons. 
URL: https://en.wikipedia.org/wiki/Perihelion_and_aphelion#/media/ 
File:Perihelion-Aphelion.svg. License: CC-BY-SA. 


ನನ್ನಷ್ಟೆ ಗಾತ್ರದ ಇನ್ನಿಬ್ಬರು. ಸೆಡ್ನಾ (58dಗೂ) ಮತ್ತು 
ಕ್ಟಾವಾರ್‌ (೧೪೩೦8) ಬೆಳಕಿಗೆ ಬರುವ ಮೂಲಕ ನನ್ನ 
ಗ್ರಹಗತಿ ಪೂರ್ತಿ ಜಗಡಾಲುಸಿತು. 'ಅವರಿಬ್ದರನ್ನೂ ಗ್ರಹಗಳು 
ಎಂದು ಕರೆಯಬೇಕೆ ಅಥವ ನನ್ನನ್ನೂ ಸೇರಿಸಿದಂತೆ 
ಅವರಿಜ್ಞರಿಣೂ ಹಿಂಬಡಿ ಕೊಡಬೇಕೇ,” ಎ೦ಬ ಜಜ್ಞಾಸೆಯಲ್ಲ 
ಬಗೋಳಶಾಸ್ತ್ರಜ್ಞರು ಸಿಲುಕಿದರು. ಠ ಪ್ರಶ್ನೆ ಎದ್ದಿದ್ದೇ ತಡ, 
ಬಹುತೇಕರು, 'ಪ್ಲೂಟೊವನ್ನು ಕೆಳಗಿಆಸಿ', 'ಪ್ಲೂಟೊವನ್ನು 
ಕೆಳಗಿಆಸಿ' ಎಂದು ಬೊಜ್ಚಡತೊಡಗಿದರು. 


ಕೊನೆಗೆ, 24 ಅಗಸ್ಟ್‌, 2೦೦6ರಂದು ನಡೆದ ಅಂತಾರಾಷ್ಟ್ರೀಯ 
ಬಗೋಳಶಾಸ್ತ್ರಜ್ಞರ ಸಂಘದ ಸಭೆಯಲಿ ನನ್ನನ್ನು 'ಕುಬ್ಬಗ್ರಹ' 
ಎಂದು ಮರುವರ್ಗೀಕರಿಸಲು ನಿರ್ಧರಿಸಲಾಲುತು. ಈ 
ಸುದ್ದಿಯಬುಂದ ನಾನು ಎಷ್ಟು ತತ್ತರಿಸಿಹೋದೆ ಎಂದು ಬೇರೆ 
ನಾನು ನಿಮಗೆ ಹೇಳಬೇಕಾಗಿಲ್ಲ. ಈ ಸಭೆಯಲ್ಲ ಭಾಗವಹಿಸಿದ್ದ 
ಮಹನೀಯರುಗಳು ಸೌರವ್ಯೂಹದಲ್ಲನ ಕಾಯಗಳನ್ನು 
ವರ್ಗೀಕರಿಸಲು ಹಲವಾರು ಮಾನದಂಡಗಳನ್ನು ಮುಂದಿಟ್ಟರು. 
ಈ ಕಠಿಣ ಮಾನದಂಡಗಳು ಮುಂದಕ್ಕೆ ಯಾವತ್ತಾದರೂ 
ನನ್ನನ್ನು ಗ್ರಹವೆಂದು ಪರಿಗಣಿಸಬಹುದಾದ ಸಾಧ್ಯತೆಯನ್ನು 
ಮತ್ತು ಗ್ರಹಗಳ ಒಕ್ಕೂಟಕ್ಕೆ ನನ್ನ ಮರುಪ್ರವೇಶವನ್ನು ಬಹಳ 
ಕಷ್ಟಕರವನ್ನಾಗಿ ಮಾಡಿದವು. ಅವರ ಪ್ರಕಾರ: 


1. ಗ್ರಹವು: (ಅ). ಸೂರ್ಯನ ಸುತ್ತ ಸುತ್ತುವ ಒಂದು 
ಆಕಾಶಕಾಯ, (ಆ) ಅದರ ಮೇಲೆ ಪ್ರಭಾವ ಜರುವ 
ಇತರ ಕಾಯಗಳ ಬಲವನ್ನು ಮೀರಲು ಸಾಧ್ಯವಾಗುವಷ್ಟು 


ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಅಪಪ 2೦19 | 77 


ಹೆಚ್ಚಿನ ಮಾಹಿತಿಗಾಗಿ: 

ಅಂತರ್ಜಾಲ ತಾಣದಲ್ಲ New Horizons mission Jow 
ಮುಟದಲ್ಲರುವ (http://pluto.jhuapl.edu/) ಎ೦ಬ 
ಬಹುಮಾಧ್ಯಮ ಕೊಂಡಿಯನ್ನು ಕ್ಲಿಕ್‌ ಮಾಡಿದರೆ ನಿಮಗೆ 
ಪ್ಲೂಟೊ ಕುರಿತಂತೆ ಹೆಚ್ಚನ ವರ್ಣಮಯ ಮಾಹಿತಿ 
ಲಭ್ಯವಾಗುತ್ತದೆ. 

ಹಾಗೆಯೇ ಇದೇ ತಾಣದಲ್ಪ್ಲರುವ ಕೆಳಕಾಣಿಸಿದ 
ಇನ್ನೊಂದು ಕೊಂಡಿ ಕೂಡ: (http://plutohuapl.edu/ 
Participate/teach/Activities.php) 


ಇಲ್ಲ ಶಾಲಾ ವಿದ್ಯಾರ್ಥಿಗಳಗಾಗಿ ಹಲವಾರು 
ಪಠ್ಯಯೋಜನೆಗಳು ಮತ್ತು ತರಗತಿ ಚಟುವಟಕೆಗಳು 
ಲಭ್ಯೆ ಇವೆ. ಇವು ಶಿಕ್ಷಕರಿಗೆ ಉತ್ತಮ ಬೋಧನಾ 
ಸಂಪನ್ಯ್ಕೂಲಗಳು. 


ಪ್ರಂತದ ಗುರುತ್ತಾಕರ್ಷಣ ಶಕ್ತಿಯನ್ನು ಹೊಂದಲು 
ಅಗತ್ಯವಾದಷ್ಟು ದ್ರವ್ಯರಾಶಿಯನ್ನು ಹೊಂದಿರುತ್ತದೆ 
ಮತು ಈ ಕಾರಣದಿಂದಾಗಿ ಅದು ದವಸ್ಥಿತಿಶಾಸ್ತ್ರೀಯ 
ಸಮತೋಲನ (hydrostatic equilibrium) ವನ್ನು, 
ಅಂದರೆ ಸರಿಸುಮಾರು ದುಂಡನೆಯ ಆಕಾರವನ್ನು 
ಹೊಂದಿರುತ್ತದೆ, ಮತ್ತು (ಇ) ತನ್ನ ಕಕ್ಷೆಯ ಸುತ್ತಅನ 
ಪ್ರದೇಶವನ್ನು ಖಾಆಯಾಗಿರಿಸಿರುತ್ತದೆ. 


2. ಕುಜ್ಜರ್ರಹವು: (ಅ). ಸೂರ್ಯನ ಸುತ್ತ ಸುತ್ತುವ ಒಂದು 
ಆಕಾಶಕಾಯ, (ಆ) ಅದರ ಮೇಲೆ ಪ್ರಭಾವ ಜರುವ 


ಚಿತ್ರ 5. ಪ್ಲೂಟೊವಿನ ಇತರ ಸಂಗಾತಿಗಳು - ನಿಕ್‌ ಮತ್ತು ಹೈಡ್ರಾ. 
ಇವುಗಳನ್ನು ನಾವು ಕಣ್ಣಿಗೆ ಗೋಚರಿಸುವ ತರಂಗಾಂತರಗಳಕಲ್ಲ 
ಮೋಡಲು ಸಾಧ್ಯವಾಗುತ್ತದೆ. ಏಕೆಂದರೆ ಇವುಗಳು ಸೂರ್ಯನಿಂದ 
ಅಪಾರ ದೂರದಲ್ಲದ್ದರೂ ಕೂಡ ಅದರ ಬೆಳಕನ್ನು ಪ್ರತಿಫಅಸುತ್ತವೆ. 
ಇದರಿಂದಾಗಿ ಅವುಗಳ ಮೇಲ್ಮೈ ಮಂಜುಗಡ್ಡೆಯಿಂದ 
ಆವೃತ್ತವಾಗಿದ್ದು, ಹೊಳೆಯುತ್ತಿರುತ್ತದೆ ಎಂಬುದನ್ನು ನಾವು 
ಊಹಿಸಿಕೊಳ್ಳಬಹುದು. ಮೂಲ: Hubble Space Telescope. 


78 


Pluto System 


Pluto 
My 


Charon 
July 7, 2012 


ಚಿತ್ರ 6. ಪ್ಲೂಟೊವಿನ ಇನ್ನಿಬ್ಬರು ಸಂಗಾತಿಗಳಾದ P4 ಮತ್ತು 

P5 ಗಳನ್ನು 2೦1೦ರಲ್ಪ ಕಂಡುಹಿಡಿಯಲಾಲಯುತು (ಇವರನ್ನು 
ಮುಂದಕ್ಕೆ ಕರ್ಬೆರೊಸ್‌ (Kerbೀrಂs) ಮತ್ತು ಸೈಕ್ಸ್‌ (Syx) ಎಂದು 
ನಾಮಕರಣ ಮಾಡಲಾಯುತು). ಇವುಗಳನ್ನು ನಾವು ಕಣ್ಣಿಗೆ 
ಗೋಚರಿಸುವ ತರಂಗಾಂತರಗಳಲ್ಪ್ಲ ನೋಡಲು ಸಾಧ್ಯವಾಗುತ್ತದೆ. 
ಏಕೆಂದರೆ ಇವುಗಳು ಸೂರ್ಯನಿಂದ ಅಪಾರ ದೂರದಲ್ಪದ್ದರೂ 
ಕೂಡ ಅದರ ಬೆಳಕನ್ನು ಪ್ರತಿಫಆಸುತ್ತವೆ. ಇದರಿಂದಾಗಿ ಅವುಗಳ 
ಮೇಲ್ಮೈ ಮಂಜುಗಡ್ಡೆಬುಂದ ಆವೃತ್ತವಾಗಿದ್ದು. ಹೊಳೆಯುತ್ತಿರುತ್ತದೆ 


ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಮೂಲ: Hubble Space 
Telescope. 


ಇತರ ಕಾಯಗಳ ಬಲವನ್ನು ಮೀರಲು ಸಾಧ್ಯವಾಗುವಷ್ಟು 
ಪ್ರಂತದ ಗುರುತ್ತಾಕರ್ಷಣ ಶಕ್ತಿಯನ್ನು ಹೊಂದಲು 
ಅಗತ್ಯವಾದಷ್ಟು ದ್ರವ್ಯರಾಶಿಯನ್ನು ಹೊಂದಿರುತ್ತದೆ 

ಮತ್ತು ಠ ಕಾರಣದಿಂದಾಗಿ ಅದು ದ್ರವಸ್ಥಿತಿಶಾಸ್ತ್ರೀಯ 
ಸಮತೋಲನವನ್ನು. ಅಂದರೆ ಸರಿಸುಮಾರು 
ದುಂಡನೆಯ ಆಕಾರವನ್ನು ಹೊಂದಿರುತ್ತದೆ, ಮತ್ತು (ಇ) 
ಅದರ ಕಕ್ಷೇಯ ಸುತ್ತಅನ ಪ್ರದೇಶ ಖಾಅಆಯಾಗಿರುವುದಿಲ್ಲ 
ಮತ್ತು (ಈ) ಅದು ಉಪಗ್ರಹ ಅಲ್ಲ. 


3. ಸೂರ್ಯನ ಸುತ್ತ ಸುತ್ತುವ ಇತರ ಎಲ್ಲಾ ಗ್ರಹೇತರ 
ಆಕಾಶಕಾಯಗಳನ್ನು ಒಬ್ಬಾಗಿ "ಸೌರವ್ಯೂಹದ ಕಿರಿಯ 
ಆಕಾಶಕಾಯ'ಗಳು ಎಂದು ಕರೆಯಲಾಗುವುದು. 


ಈಗ ನೀವೇ ನೋಡಿ. ನಾನು ಪ್ರಷ್ಟ್ಠವಾಗಿ ಮೂರನೇ 
ವರ್ಗದಲ್ಪ್ಲ ಬರುವುದಿಲ್ಲ. ಆದರೆ, ದುರಾದೃಷ್ಟವಶಾತ್‌ ವಾನಮು 
ಸುತ್ತಅನ ಪ್ರದೇಶ ಖಾಅಯಾಗಿಸಿಲ್ಲ. ಸುತ್ತಮುತ್ತ ಸಾವಿರಾರು 
ಇತರ ಆಕಾಶಕಾಯಗಳರುವ ನಿಬಡ ಪ್ರದೇಶದಲ್ಪ್ಲ ನಾನು 
ಹುಟ್ಟದ್ದೇನೆ. ಸೂರ್ಯನ ಸುತ್ತ ಪರಿ್ರಮಿಸುವ. ನನ್ನ ಮೇಲೆ 
ಪ್ರಭಾವ ಜರುವ ಇತರ ಕಾಯಗಳ ಬಲವನ್ನು ಮೀರಲು 
ಸಾಧ್ಯವಾಗುವಷ್ಟು ಪ್ಲಂತದ ಗುರುತ್ನಾಕರ್ಷಣ ಶಕ್ತಿಯನ್ನು 
ಹೊಂದಲು ಅಗತ್ಯವಾದಷ್ಟು ದ್ರವ್ಯರಾಶಿ ಇದ್ದು, ಮತ್ತು ಈ 
ಕಾರಣದಿಂದಾಗಿ, ದವಸ್ಥಿತಿಶಾಸ್ತ್ರೀಯ ಸಮತೋಲನವು 
ಸಾಧ್ಯವಾಗಿ, ವಾನು ಸರಿಸುಮಾರು ದುಂಡನೆಯ ಆಕಾರವನ್ನು 
ಹೊಂದಿದ್ದರೂ, ನನಗೆ ನನ್ನ ನೆರೆಹೊರೆಯವರಿಂದ 
ಮುಕ್ತವಾಗಿರಲು ಸಾಧ್ಯವಾಗಿಲ್ಲ. ಹಾಗಾಗಿ ೭೨4ನೇ 

ಅಗಸ್ಟ್‌ 2೦೦6ರಂದು ನನ್ನನ್ನು ಸಾರಾಸಗಬಾಗಿ ಗ್ರಹಗಳ 
ಒಕ್ಕೂಟದಿಂದ ಹೊರದಬ್ಬಲಾಯುತು. 


ಆದರೆ, ಈ ಸನ್ನಿವೇಶದಲ್ಲೂ ನನಗೆ ಸಮಧಾನ ತಂದಿದ್ದು. 
ನಿಮ್ಮ ಗ್ರಹದ ಬಗೋಳಶಾಸ್ತ್ರಜ್ಞರಲ್ಲದ ಸಾಮಾನ್ಯ ಜನರು ನನ್ನು 
ಹಿಂಬಡ್ಡಿಯನ್ನು ಕುರಿತಂತೆ ವ್ಯಕ್ತಪಡಿಸಿದ ಆಕ್ರೋಶ. (ಜನರು 
ನನ್ನ ಹಿಂಬಡ್ತಿಯನ್ನು ಕುರಿತಂತೆ ಹಾಡುಕಟ್ಟ ತಮ್ಮ ನೋವು 
ತೋಡಿಕೊಂಡರು. ಅಂತಹ ಏಳು ಜನಪ್ರಿಯ ಹಾಡುಗಳನ್ನು 
ವಾನಮು ಕೇಳಸಿಕೊಂಡೆ). ಇದರ ಪರಿಣಾಮವಾಗಿ ಈ 
ಪ್ರಭಾವಶಾಅ ಬದೋಳಶಾಸ್ತ್ರಜ್ಞರು ನನ್ನು ಬಧ್ದೆ ಸ್ವಲ್ಪ ವಿನಾಲಯುತಿ 
ತೋರಿಸಬೇಕಾದ ಸನ್ನಿವೇಶ ಉಧ್ಧವವಾಯುತು. ಅವರು ನನ್ನ 
ಗೌರವಾರ್ಥ 'ಪ್ಲುಬಾಯ್ಡ್ಹ್‌' ಎಂಬ ಹೆಸರಿನಲ್ಪ ಬೇರೆಯದೇ 
ಆದ ಆಕಾಶಕಾಯಗಳ ಒಂದು ವರ್ಗವನ್ನು ಸೃಷ್ಟಿಸಿದರು. 


ಪ್ಲುಲಾಯ್ಡ್‌ ಗಳು ನೆಪ್ಲೂ್ಯನ್‌ನ ಅರೆಪ್ರಧಾನ ಕಕ್ಷೆಗಿಂತ ಹೆಚ್ಚನ 
ದೂರದಲ್ಲ ಸೂರ್ಯನ ಸುತ್ತ ಸುತ್ತುವ ಆಕಾಶಕಾಯಗಳು. 
ಇವುಗಳು ತಮ್ಮ ಮೇಲೆ ಪ್ರಭಾವ ಜೀರುವ ಇತರ 
ದೃಢಕಾಯಗಳ ಬಲವನ್ನು ಮೀರಲು ಸಾಧ್ಯವಾಗುವಷ್ಟು ಸ್ರಂತದ 
ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಲು ಅಗತ್ಯವಾದಷ್ಟು 
ದವ್ಯರಾಶಿಯನ್ನು ಹೊಂದಿರುತ್ತವೆ ಮತ್ತು ಈ ಕಾರಣದಿಂದಾಗಿ 
ಅವುಗಳು ದವಸ್ಥಿತಿಶಾಸ್ತ್ರೀಯ ಸಮತೋಲನವನ್ನು, ಅಂದರೆ 
ಸರಿಸುಮಾರು ದುಂಡನೆಯ ಆಕಾರವನ್ನು ಹೊಂದಿರುತ್ತವೆ, 
ಆದರೆ ತಮ್ಮ ಕಕ್ಷೆಯ ಸುತ್ತ ಇರುವ ಇತರ ನೆರೆಹೊರೆಯ 
ಆಕಾಶಕಾಯಗಳಂ೦ದ ಮುಕ್ತವಾಗಿರುವುದಿಲ್ಲ. 


ಇರಲ ಬಡಿ. ನಾನು ಗ್ರಹ ಅಲ್ಲದಿದ್ದರೆ ಏನಾಯತು? ನೀವು 
ನಿಮ್ಮ ಮನೆ ಎಂದು ಕರೆಯುವ ನಿಮ್ಮ ಭೂಗ್ರಹವನ್ನೇ 

ನೋಡಿ - ಅದು ಗುರುಗ್ರಹ, ಶನಿಗ್ರಹಗಳ೦ತಹ ದೈತ್ಯ 

ರ್ರಹಗಳ ಒಕ್ಲೂಟದಲ್ಲ ಒಂದು ಸಣ್ಣ ಚುಕ್ಕೆಯ ರೂಪದಲ್ಲ 

ಇದೆ ಅಷ್ಟೆ. ಅದಕ್ಕೆ ಹೋಲಸಿದರೆ, ನಾನು ನಮ್ಮ ಕ್ಯೂಪರ್‌ 
ಆಕಾಶಕಾಯಗಳ (Kuiper Body Objects) ರಾಜನಂತಿದ್ದೇನೆ 
ಮತ್ತು ನನ್ನದೇ ಹೆಸರಡಿಯಲ್ಲ ಆಕಾಶಕಾಯಗಳ ಒಂದು 
ಗುಂಪೇ ಇದೆ. 


ನೀವು ಒಂದು ವಿಷಯವನ್ನು ನೆನಪಿಟ್ಲುಕೊಳ್ಳ - ಇಂದಿನಿಂದ 
ಸುಮಾರು ನಾಲ್ಲು ಜಬಅಯನ್‌ ವರ್ಷಗಳಕಲ್ಲ. ಸೂರ್ಯನಲ್ಲರುವ 
ಜಲಜನಕ ಹೀಅಯಂ ಆಗಿ ಪರಿವರ್ತನೆಗೊಂಡು, ಅವನು 
ತನ್ನು ಇಂಧನಶಕ್ತಿಯನ್ನು ಕಳೆದುಕೊಳ್ಳುವನು. ಇದಾಗುವಾಗ 
ಅವನ ಹೊರಕವಚವು ಹೊರಮುಬವಾಗಿ ವಿಸ್ತರಿಸಿ, ಅವನು 
ಒಂದು ಕೆಂಪುದೈತ್ಯನ ರೂಪ ತಾಳುತ್ತಾನೆ. ಈ ದೈತ್ಯನು 
ಬುಧ ಗ್ರಹ. ಶುಕ್ರ ಗ್ರಹ ಮತ್ತು ಬಹುಶಃ ನಿಮ್ಮ ಭೂಮಿಯನ್ನು 
ಕೂಡ ನುಂಗಿಹಾಕಿಬಡಬಹುದು. ಆದರೆ ನಾನು ಮಾತ್ರ 

ಈ ಎಲ್ಲಾ ವಿನಾಶದಿಂದ ದೂರವಾಗಿ, ಸುರಕ್ಷಿತವಾಗಿ 
ಕ್ಯೂಪರ್‌ ಆಕಾಶಕಾಯಗಳ ಪ್ರಶ್ನಾತೀತ ಒಡೆಯನಾಗಿ 
ಮೆರೆಯುತ್ತಿರುತ್ತೇನೆ. 


References 


1. Pluto. (2016, February 22). In Wikipedia, The Free Encyclopedia. 
Retrieved 15:05, February 23, 2016, from: https://en.wikipedia. 
org/w/index.php?title=Pluto&oldid=706223881 


2. Plutoid. (2016, January 7). In Wikipedia, The Free Encyclopedia. 
Retrieved 15:07, February 23, 2016, from: https://en.wikipedia. 
org/w/index.php?title=Plutoid&oldid=698715537 


3. AU definition of planet. (2016, January 28). In Wikipedia, The 
Free Encyclopedia. Retrieved 15:07, February 23, 2016, from: 
https://en.wikipedia.org/w/index.php?title=IAU_definition_of_ 
planet&oldid=702140377 


4. Kuiper belt. (2016, February 20). In Wikipedia, The Free 
Encyclopedia. Retrieved 15:07, February 23, 2016, from: 
https://en.wikipedia.org/w/index.php?title=Kuiper_ 
belt&oldid=705900423 

5. Eris (dwarf planet). (2016, February 22). In Wikipedia, The 
Free Encyclopedia. Retrieved 15:07, February 23, 2016, from: 
https://en.wikipedia.org/w/index.php?title=Eris_(dwarf_ 
planet)&oldid=706333070 


ರಾಮ್‌ಗೋಪಾಲ್‌ (ರಾಮ್‌ಜ) ವಲ್ಲತ್‌ ಜನಪ್ರಿಯ ಬರಹಗಾರರು ಮತ್ತು ಸ್ಪೂರ್ತಿ ಪ್ರೇರಣೆಯ ಉಪನ್ಯಾಸಕರು "೦p the Mighty 
Gurgle’ ಎoಬುದು ಅವರ ಹಾಸ್ಯಭರಿತ ವೈಜಾನಿಕ ಕಾದಂಬರಿ. ಮಾಧ್ಯಮಿಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಗೆ ಮತ್ತು 
ಖಾಸಗಿ ಕಂಪೆನಿಗಳ ಉದ್ಯೋಗಿಗಳಗೆ ಪ್ರೇರಣಾತ್ಕಕ ಭಾಷಣಗಳನ್ನು ಮಾಡುವುದರ ಜೊತೆಗೆ ರಾಮ್‌ಜಯವರ ಇಷ್ಟದ ಹವ್ಯಾಸ 
ಎಂದರೆ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಗೆ ವೈಜ್ಞಾನಿಕ ಕಾರ್ಯಗಾರಗಳನ್ನು ನಡೆಸಿಕೊಡುವುದು. ಅವರನ್ನು ಕುರಿತು ಹೆಚ್ಚನ 
ಮಾಹಿತಿಯನ್ನು www.ramgvallath.com ಅಂತಜಾಣಲ ತಾಣದಲ್ಲ ಪಡೆಯಬಹುದು. ಅವರ ಟ್ವಟರ್‌ ಖಾತೆ: @ramgvallath 
ಮತ್ತು ಅವರ ಮಿಂಚಂಚೆ: ramgopal.vallath@gmail.com. ಅನುವಾದಕರು: ರೋಸಿ ಡಿಸೌಜ ಪರಿಶೀಲನೆ: ಅ.ಎಂ.ಚ೦ದ್ರಶೇಖರ್‌ 


ಐ ವಂಡರ್‌... ಶಾಲಾ ವಿ೩ 


ಕದ ಮರುಪಶೂಣಧನೆ | ಜಹಪಪಲಿ ೨೦1೨ 79 


